ಉತ್ತರಿಸುವವರು 


ಕರ್ನಾಟಕ ವಿಧಾನ ಪರಿಷತ್ತು 


' ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ’.: 300(461) _ 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : ಶ್ರೀ. ಸಿ.ಎಂ, ಇಬ್ರೌಹಿಂ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 15-09-2021 


H ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು ಮಕ್ಕಳ 


ಅಭಿವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 


ಫ್ರಾ 


[esl 


ಸಬಲೀಕರಣ ಸಚಿವರು. 


ಉತ್ತರ 


$8 


ಕೋವಿಡ್‌ಗ ಸಾನ ಪೋಷಕರನ್ನು 
ಕಳೆದುಕೊಂಡು ಅನಾಥರಾದ - ಮಕ್ಕಳ ಸಂಖ್ಯೆ 
ಯಷ್ಟು; ಅಂತಹ ಮಕ್ಕಳಿಗೆ ಇದುವರೆಗೂ 
ಯಾವ ಸೌಕರ್ಯಗಳನ್ನು  ಬಲ್ಲೆಲ್ಲ 
ಕೆಲ್ಪಿಸಲಾಗಿದೆ; (ಜಿಲ್ಲಾವಾರು ಸಂಪೂರ್ಣ 
ವಿವರ ನೀಡುವುದು) 


ದಿನಾಂಕ:13-09-20216 ವ ಗುರುತಿಸೆಲ್ಲಟ್ಟರುವೆ ಕೋವಿಡ್‌15 
ಸೋಂಕಿನಿಂದ ಪೋಷಕರನ್ನು ಕಳೆದುಕೊಂಡು ಅನಾಥರಾದ ಮಕ್ಕಳ 
ಸಂಖ್ಯೆ129 ಜಿಲ್ಲಾವಾರು ವಿವರ ಅನುಬಂಧ-1ರಲ್ಲಿ ಲಗತ್ತಿಸಿದೆ. 
ರಾಜ್ಯಾದಾದ್ಯಂತ ಅಂತಹ ಮಕ್ಕಳಿಗೆ “ಮುಖ್ಯಮಂತ್ರಿ ಬಾಲಸೇವಾ ಯೋಜನೆ” 
ಮತ್ತು “ಬಾಲ ಹಿತೈಷಿ ಯೋಜನೆ” ಹಾಗೂ “ರಜ CARES fo 
Children” ಗಳನ್ನು ರಾಜ್ಯ ಸರ್ಕಾರವು ಜಾರಿಗೊಳಿಸಿದೆ. - 
ಮುಖ್ಯಮಂತ್ರಿ ಬಾಲಸೇವಾ ಯೋಜನೆಯ ಸೌಲಭ್ರಗಳು:- 
> ಕೋವಿಡ್‌-19 ಕಾರಣದಿಂದ ತಂದೆ ತಾಯಿ 
ಕಳೆದುಕೊಂಡಿರುವ 18 ವರ್ಷದೊಳಗಿನ ಮಕ್ಕಳಿಗೆ 
ತುಂಬುವವರೆಗೂ ತಿಂಗಳಿಗೆ ರೂ.3500/- ನೀಡುವುದು. 
> ಕೋವಿಡ್‌-19 ಕಾರಣದಿಂದ ಪೋಷರಿಬ್ಬರನ್ನೂ ಕಳೆದುಕೊಂಡ 
“ಎಸ್‌.ಎಸ್‌.ಎಲ್‌.ಸಿ ಪೂರೈಸಿದ ಮಕ್ಕಳಿಗೆ ಉನ್ನತ ಶಿಕ್ಷಣ ಹಾಗೂ 
ಕೌಶಲ್ಯಾಭಿವೃದ್ಧಿಗಾಗಿ ಲ್ಯಾಪ್‌ ಟಾಪ್‌ ಮತ್ತು ಟ್ಯಾಬ್‌ ವಿತರಣೆ 
ಮಾಡುವುದು. 
> ಕೋವಿಡ್‌-।9 ಕಾರಣದಿಂದ ಷೋಷಕರಿಬ್ಬರನ್ನೂ ಕಳೆದುಕೊಂಡ 
ಹೆಣ್ಣು ಮಕ್ಕಳಿಗೆ 21 ವಯಸ್ಸು ತುಂಬಿದ ನಂತರ ವಿವಾಹ, ಉನ್ನತ 
ಶಿಕ್ಷಣ ಮತ್ತು ಸ್ವಯಂ ಉದ್ಯೋಗ ಉದ್ದೇಶಗಳಿಗಾಗಿ ತಲಾ 
ರೂ.1.00ಲಕ್ಷ ಆರ್ಥಿಕ ಧನ ಸಹಾಯ ನೀಡುವುದು. 


ಬಾಲ ಹಿತ್ಸೆಷಿ ಯೋಜನೆಯ ಸೌಲಭ್ಯಗಳು: 


KS ರಾಜ್ಯದಲ್ಲಿ ಕೋವಿಡ್‌-19ರ ಕಾರಣದಿಂದ ಹೋಷಕರನೂ 
ಕಳೆದುಕೊಂಡು ವಿಸೃತ ಕುಟುಂಬ/ಏಕ ಪೋಷಕರ ನೆರವಿದ್ದರೂ ಸಹ 
ತೆಂದೆ/ತಾಯಿಯರನ್ನು ಕಳೆದುಕೊಂಡ 18 ವರ್ಷದೊಳಗಿನ ಮಕ್ಕಳಿಗೆ 


ನೈತಿಕ, ಭಾವನಾತಕ ಮತ್ತು ಸಾಮಾಜಿಕ ನೆರವನ್ನು ಒದಗಿಸಿ 


ಅವರನ್ನು ಮಾನಸಿಕ ಆಘಾತದಿಂದ ಹೊರತರಲು ಹಾಗೂ ಮಗುವಿನ 
ಧೀರ್ಫಕಾಲಿಕ ಸಕಾರಾತ್ಗಾಕ ಬೆಳವಣಿಗೆಗೆ ಮತ್ತು ಸರ್ವೋತೋಮುಖ 
ಅಭಿವೃದ್ಧಿಗೆ ಅನುವಾಗುವಂತೆ - ಈ ಯೋಜನೆಯನ್ನು ಜಾರಿಗೆ 
ತರಲಾಗಿದೆ. ಸಾಮಾಜಿಕ ಕಳಕಳಿಯಿರುವ ಯಾವುದೇ ಆರ್ಹ ವ್ಯಕ್ತಿ 
ಬಾಲ ಹಿತೈಷಿ (ಮಾರ್ಗದರ್ಶಕತ್ವ/ಮೆಂಟರ್ಶಿಪ್‌) 
ಪಡೆಯಬಹುದಾಗಿದೆ. 

ಯೋಜನೆಯ ಉದೇಶ: 

pe ಇಬ್ಬರು ಪೋಷಕರು ಅಥವಾ ಪೋಷಕರಲ್ಲಿ 
ಕಳೆದುಕೊಮಡು ಆಘಾತಕ್ಕೆ ಒಳಗಾಗಿರುವ ಮತ್ತು 
ಕುಟುಂಬ/ವಿಕಪೋಷಕರ ಆರೈಕೆಯಲ್ಲಿರುವ ಮಗುವಿಗೆ 
ಭಾವನಾತ್ಮಕ ಮತ್ತು ಇತರ ಅಗತ್ಯವಾದ ಬೆಂಬಲ 

-— ಕಾಳೆಜಿಯನ್ನು ಒಜಗಿಸುವುದು- 


* ಕೊವಿಡ್‌-19 ರಿಂದ ಬಾಧಿತರಾದ ಮಕ್ಕಳಿಗೆ ಹಾಗೂ ಮಗುವಿನ ಬಗ್ಗೆ 


ಇಬ್ಬರನ್ನು 
18 ವರ್ಷ 


ಒಬ್ಬರನ್ನು 
ವಿಸ್ಟ ತ್ರ 
ನೈತಿಕ 
ಮತ್ತು 


ಕಾಳಜಿ ಇರುವ ಒಬ್ಬ ಹಿತೈಷಿಗೆ ಪರಸ್ಪರ ಬಾಂಧವ್ಯವನ್ನು ಬೆಳೆಸುವ | 


ಸಲುವಾಗಿ ಮತ್ತು ಹಿತೈಷಿಯಿಂದೆ ಮಗುವಿಗೆ" ಮಾರ್ಗದರ್ಶನ 
ಒದಗಿಸುವುದು. | 

ಈ ಮಕ್ಕಳ ಜೀವನದಲ್ಲಿ 18 ವರ್ಷ ಮತ್ತು ನಂತರದ 
ಅವಧಿಯಲ್ಲಿಯೂ ದೀರ್ಫಕಾಲೀನ ಸಕಾರಾತ್ಮಕ ಪರಿಣಾಮವನ್ನು 
ಉಂಟು ಮಾಡಲು, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ತಮ್ಮ 
ಅತ್ಯುನ್ನತ ಸಾಮರ್ಥ್ಯವನ್ನು ಸಾದಿಸಲು ಅವರಿಗೆ ಸಹಾಯ 
ಮಾಡುವುದು. i 

ಸಮುದಾಯದ ಆಸಕ್ತಿಯನ್ನು ಸಜ್ಜುಗೊಳಿಸಲು ಮತ್ತು ಕೋವಿಡ್‌-19 
ನಿಂದ ಬಾಧಿತ ಮಕ್ಕಳು ಎದುರಿಸುತ್ತಿರುವ ಸಮಸ್ಯೆಗಳಿಗೆ 
ಸಾರ್ವಜನಿಕರನ್ನು ಸಂವೇದನಾಶೀಲಗೊಳಿಸುವುದು ಮತ್ತು ಮಕ್ಕಳ 
ಹಿತಾಸಕ್ತಿಗಳಿಗಾಗಿ" ಅವರು ಯತಿ ಸುವಂತೆ ಜಾಣುವುಥು. 


P RES f ild 
ಳೆ ಕೋವಿಡ್‌-19 ಸಾಂಕ್ರಾಮಿಕದಿಂದ ದಿನಾಂಕ:11.03.2020ರ ನಂತರ 
ಇಬ್ಬರು ಮೋಷಕರನ್ನು/ಉಳಿದ ಪೋಷಕರನ್ನು (Surviving 
Parents), [ಕಾನೂನು ಬದ್ಧ/ದತ್ತು ಹೋಷಕರನ್ನು 
ಕಳೆದುಕೊಂಡಿರುವ 18 ವರ್ಷದೊಳಿಗಿನ ಮಕ್ಕಳಿಗೆ ಪಾಲನೆ ಮತ್ತು 
t ರಕ್ಷಣೆ ಒಳಗೊಂಡಂತೆ ಅವರ, ಆರೋಗ್ಯ ವಿಮ, ಶಿಕ್ಷಣ ಮತ್ತು 
ಸಮಾಜದಲ್ಲಿ ಸ್ವಾವಲಂಬಿಗಳಾಗಿ ' ಜೀವನ ನಿರ್ವಹಿಸಲು 
ಅನುವಾಗುವಂತೆ ತಕ್ಷಣ ನೆರವು ಜೊತೆಗೆ ಪ್ರೀ ಮಗುವಿಗೆ 23 
ವರ್ಷ ತುಂಬಿದ ನ೦ತರ ತಲಾ ರೂ.10. 00ಲಕ್ಷಗಳನ್ನು (ಹತ್ತು ಲಕ್ಷ 
ರೂ.ಗಳು) ನೀಡಲು ಸನ್ಮಾನ್ಯ ಪ್ರಧಾನ ಮಂತ್ರಿಗಳು “PM CARES 
for Children” ಎಂಬ ಹೊಸ ಯೋಜನೆಯನ್ನು 
; ಘೋಷಿಸಿರುತ್ತಾರೆ. 
`ಆ) 1 ಕೋವಿಡ್‌ ಗ ವೈರಾಣ್ಣು” ಸೋಂಕಿನಿಂದ 
¢ ದುಡಿಯುವ ಸದಸ್ಯರನ್ನು ಕಳೆದುಕೊಂಡ 
ಬಡತನ ರೇಖೆಗಿಂತ ಕೆಳಗಿರುವ (ಬಿ.ಪಿ.ಎಲ್‌) ಸ್ಸ 
ಕುಟುಂಬಕ್ಕೆ ರಾಜ್ಯ ಸರ್ಕಾರ ತಲಾ ಲಕ್ಷ | » ಕೋವಿಡ್‌ ನಿಂದ ಮೃತ ಹೊಂದಿದ ಬಿ.ಪಿ.ಎಲ್‌ ಕುಟುಂಬದ 
; ಪರಿಹಾರವನ್ನು ಘೋಷಿಸಿದ್ದು, ಈ ಸಂಬಂಧ ದುಡಿಯುವ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ: ವಿತರಣೆಗೆ ಕುರಿತಂತೆ 
ಪರಿಹಾರ ಸೋರಿ ಎಷ್ಟು ಅರ್ಜಿಗಳು ರಾಜ್ಯದಲ್ಲಿ ಒಟ್ಟು 7711 ಅರ್ಜಿಗಳು ಸ್ಥೀಕೈತವಾಗಿದ್ದು, ಜಿಲ್ಲಾವಾರು 
ಸಲ್ಲಿಕೆಯಾಗಿದೆ; ಎಷ್ಟು ಕುಟುಂಬಗಳಿಗೆ ಮಾಹಿತಿಯನ್ನು "ಅನುಬಂಧ. 2ರಲ್ಲಿ ಲಗಳಿಪಿದೆ. 
ಪರಿಹಾರ ನೀಡಲಾಗಿದೆ; (ಸಂಪೂರ್ಣ 'ವಿವರ 
ಒದಗಿಸುವುದು) > ಪರಿಹಾರ ಕೋರಿಕೆ ಅರ್ಜಿಗಳ ಕ್ಷೇತ್ರ ಪರಿಶೀಲನಾ ಕಾರ್ಯ 
ಇ) | ರಾಜ್ಯ ಸರ್ಕಾರ ಇಲಾಖೆಗಳಲ್ಲ್‌ ಪೋಪ್‌ ಪ್ರಗತಿಯಲ್ಲಿದ್ದು, ವರದಿ. ಆಧಾರದ ಮೇಲೆ ಪರಿಹಾರ 
ಸೋಂಕು ನಿಯಂತ್ರಣ ಕಾರ್ಯಕ್ಕೆ ವಿತರಿಸಲಾಗುವುದು. 
ಗುತ್ತಿಗೆ/ಹೊರಗುತ್ತಿಗೆ ಆಧಾರದಲ್ಲಿ 
ನೇಮಕಗೊಂಡು ಕಾರ್ಯ ನಿರ್ವಹಿಸಿ 
ಸೋಂಕಿಗೆ ಬಲಿಯಾದವರ ಪ್ರಕರಣಗಳಲ್ಲಿ 
ಪರಿಹಾರ ಒದಗಿಸಲಾಗಿದೆಯ್ಸೇ; (ಜಿಲ್ಲಾವಾರು 
ಸಂಪೂರ್ಣ ವಿವರ ನೀಡುವುದು). 
] 
| f 4 ೩ 
ಸಂಖ್ಯೆಮಮಇ 95 ಮಭಾಬ. 2021 is ಹಾಲಪ್ಪ ಬಸ; 
ಗಣಿ ಭೂ ವಿಜ್ಞಾನ, ಘಂ ಮತ್ತು 
ಮಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು” 


% 
-.: ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು 


ಅನುಬಂಧ 


Daily reporton implementation of Bala Seva Scheme as on 13-09-2021 


SLN Districts ‘No.of | Children Child total no of Reasons for 
[) children who |”-in CCIs eligible - children not paying the 
lost both . | tentative | Orphaned due | RTGS for the 
parents due ly, for to covid 19 and remaining 
to covid RTGS received Children in 
* after under monthly column S 
* | 103.2020 as Bal Seva Rs.3500 
per tentative scheme. financial - 
information Column support 
(3-4) through RTGS 
1 2 3 4 5 6 7 
i |BAGALKOT 5190 5 5 0 
2. | BALLARI 6 0 6 3 3 children file 
- put up to DC 
office 
3 | BELAGAVI 7 0 7 7 0 
4 | BENGALURU RURAL 0 0 0 0 0 
5 | BENGALURU URBAN 16 0 r 16 10 6 In Process 
6 |BIDAR 6 0 6 6 0 
7 CHAMARAJANAGAR [ | [ 
A 
4 | CHIKBALLAPUR 12 0 12 12 0 
_ | 
9 | CHIKKAMAGALURU 5 0 5 5 0 
10 | CHIFRADURGA 2 0 2 2 0 
11 DAKSHIN KANNADA 5 0 5 5 0 
12 -| DAVANGERE 2 0 2 2 0 
13 | DHARWAD 4 0 4 4 - 
14 | GADAG 5 0 5 5 0 
15 |HASSAN |0| 0 


ed 


16 | HAVERI ; ] 6 

7 TRALABURAGI i ] ? 

i8 | KODAGU Ke) 5 4 1 pending for 
approval in 
district level 

committee 

19 [KOLAR 7 5 \ 5 0 

25 | KOPPAL 3 3 3 0 

21 I MANDYA 3 3 3 0 

33 MYSURU 4 4 4 0 

33 TRAICHURU j } | ? 

24 | RAMANAGARA 4 4 2 2 pending for 
approval in 
district level 

committee 

35 [SHIVAMOGGA 5 5 5 - 

26 | TUMAKURU 5 5 5 - 

77 UDUPI & ) 0 9 0 

78 | UTTARA KANNADA 0 0 0 0 

35 TVUAYAPURA 2 p) 2 0 

30 [| YADGIR ~ 6 6 6 0 

Total 129 CIN STE 12 


ಯೋಜನ ನಿರ್ದೇಶಕರು, (ಪು 
ಮಕ್ಕಳ ರಕ್ತಹನ ನಿರ್ದೇಶನಾಲಯ, 


py ಬೆಂಗಳೂರು. 


ಲುನುಬಂಬ ೨. 


ವಿಧಾನ ಪರಿಷತ್ತಿ ನ ಸದಸ್ಯರಾದ ಶ್ರೀಸಿ.ಎಂ ಇಬ್ರಾಹಿಂ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) ಇವರ ಪ್ರ.ಸ೦.3೦೦(461)ಕೆ ಅಮುಬಂಧ 


K J "ಸ್ಟೀಕೃತವಾದ ಅರ್ಟ್ಚಿಗಳ 
ರಾ ಸಂಖ್ಯೆ 

1 | ಬಾಗಲಕೋಟೆ K | Ww 28 
2 ಬಳ್ಳಾರಿ 254 
3 ಬೆಂಗಳೂರು . ' 956 
4 ಬೆಳಗಾವಿ | | 84 
5 ಬೆಂಗಳೂರು ಸಗರ SE 445 
6 ಬೀದರ್‌ | 212 
7 ಚಾಮರಾಜಸಗರ 235 
8 ಚಿಕ್ಕಬಳ್ಳಾಪುರ | | 85 
9 ಚಿಕ್ಕಮಗಳೂರು 18 
10 ಚಿತ್ರದುರ್ಗ 181 
11 ದಕ್ಷಿಣ ಕನ್ನಡ 137 
12 ದಾಪಣಗೆರೆ } 240 
13 ಧಾರವಾಡ 8 434 
14 |ಗೆದಗ ok 192 
15 ಹಾಸನ 443 
16 ಹಾಮೇರಿ 196 
17 ಕಲ್ಬುರ್ಗಿ ‘ 67 
18 ಕೊಡಗು | 160 
19 | ಕೋಲಾರ " 396 
20 ಕೊಪ್ಪಳ 633 
21 ಮಂಡ್ಯ . 399 
| 22 | ಮೈಸೂರು 783 
23 ರಾಯಚೂರು § 91 
24 ರಾಮನಗರದ 267 
25 [ಶಿವಮೊಗ್ಗ | 146 
26 ತುಮಕೂರು 317 
27 ಉಡುಪಿ . " 20 
28 ಉತ್ತರಕನ್ನಡ . 155 
29 . | ವಿಜಯಪುರ 73 
30°.'| ಯಾದಗಿರಿ - 60 


ಒಟ್ಟು 7711 


